ಕರ್ನಾಟಕ ವಿಧಾನ ಪರಿಷತ್ತು 


1). ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1429 + 1437 

2). ಸದಸ್ಯರ ಹೆಸರು p ಶ್ರೀ ಕೆ.ಟೆ.ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) ಹಾಗೂ 
ಶ್ರೀಮತಿ ಎಸ್‌.ವೀಣಾ ಅಚ್ಚ ಯ್ಯ(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

3). ಉತ್ತರಿಸುವ ದಿನಾಂಕ : 19.03.2020 

4). ಉತ್ತರಿಸುವ ಸಚಿವರು : ಮಾನ್ಯ ಮುಖ್ಯಮಂತ್ರಿಯವರು 


ಶಾಸಕರುಗಳಿಗೆ ಸ್ಥಳೀಯ 
ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಪ್ರತಿ ವಷ 
ನೀಡುತ್ತಿರುವ ಅನುದಾನ ಎಷ್ಟು: (ವಿಧಾ 


ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಪ್ರತಿ 
ವರ್ಷ ಮಾನ್ಯ ವಿಧಾನಪರಿಷತ್‌/ವಿಧಾನಸಭಾ 
ಸದಸ್ಯರಿಗೆ ನೀಡುತ್ತಿರುವ ಅನುದಾನ ತಲಾ ರೂ.2.00 
ಕೋಟಿಗಳು ಇರುತ್ತದೆ. 


ಸಾಲಿನಲ್ಲಿ ಒಟ್ಟಾರೆ ರೂ.481.69 
ಅನುದಾನವನ್ನು ಬಿಡುಗಡೆ! 

ಪ್ರದೇಶಾಭಿವೃದ್ಧಿ ನಿಧಿಯಿಂದ|ಮಾಡಲಾಗಿರುತ್ತದೆ. 
ನಿಗಧಿಯಾಗಿರುವಷ್ಟು ಅನುದಾನ ಜಿಲ್ಲಾಧಿಕಾರಿಗಳ ಉಳಿತಾಯ ಖಾತೆಯಲ್ಲಿ ಫೆಬ್ರವರಿ- 
ಬಿಡುಗಡೆಯಾಗಿದೆಯೇ; 2019ರ ಅಂತ್ಯಕ್ಕೆ ಹೆಚ್ಚಿನ ಉಳಿಕೆ ಹಣ Sad 
ಕೋಟಿಗಳು ಇದ್ದುದರಿಂದ, 2018-19ನೇ ಸಾಲಿನ 


ನಾಲ್ಕನೆ ಕಂತಿನ ಅನುದಾನವು ಬಂಡವಾಳ ವೆಚ್ಚದಡಿ 
ನಿಡುಗಡೆಯಾಗಿರುವುದಿಲ್ಲ. 
2೦1೨-20ನೇ ಸಾಲಿನಲ್ಲಿ ಮಾರ್ಚ್‌] 2019-20ನೇ ಸಾಲಿನಲ್ಲಿ ಶಾಸಕರ ಸ್ಥಳೀಯ 
ಮ ಸದರಿ  ನಿಧಿಯಿಂದಪ್ರದೇಶಾಭಿವೃದ್ಧಿ ಯೋಜನೆಯಡಿ ಈವರೆಗೂ 2 


ಅನುಷ್ಠಾನಕ್ಕೆ ಪೂರ್ಣ ಪ್ರಮಾಣದ ಅನುದಾನ 
ಇರುವುದರಿಂದ ಬಿಡುಗಡೆಗೊಳಿಸಿರುವುದಿಲ್ಲ. 


IN 
(ಈ) ಂದಿದ್ದಲ್ಲಿ, ಬಿಡುಗಡೆ ಮಾಡಲು ಸರ್ಕಾರ ದಿನಾಂಕ:೦1.04.2019 ರಂದು ರಾಜ್ಯದ 


ಕೈಗೊಂಡ ಕ್ರಮಗಳೇನು: ಅನುದಾನ ಶಲ್ಲಾಧಿಕಾರಿಗಳ ಪಿ.ಡಿ.ಖಾತೆಯಲ್ಲಿ ರೂ.948.97 
[ವಿಡುಗಡಯಾಗಗಿದ್ದಲ್ಲ ಕಾರಣಗಳೇನು; ಈಕೋಟಿಗಳಿದ್ದು, ಪ್ರತಿ ಶಾಸಕರುಗಳಿಗೆ ಪ್ರತಿ ವರ್ಷಕ್ಕೆ 


ಕುರಿತು ಸರ್ಕಾರ ತೆಗೆದುಕೊಳ್ಳಲಿರುವರೂ.2.00 ಕೋಟಿಗಳ ಕ್ರಿಯಾ ಯೋಜನೆಯನ್ನು 
ಕ್ರಮಗಳೇನು: ಅನುಮೋದಿಸಿ ಅನುಷ್ಠಾನಗೊಳಿಸಲು ಆದೇಶಿಸಿದ್ದು, 
ಪ.ಡಿ.ಖಾತೆಯಲ್ಲಿ ಅನುದಾನವಿರುವುದರಿಂದ 
ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನಕ್ಕೆ 
ಕಾಯದೆ ರೂ.200 ಕೋಟಿಗಳ ಮಿತಿಗೊಳಪಟ್ಟು 
ಪ್ರಿಯಾ ಯೋಜನೆಯನ್ನು ಅನುಮೋದಿಸಿ ವೆಚ್ಚ 
[ಏರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ 


ನೀಡಲಾಗಿರುತ್ತದೆ. 
| (ew) iz ಘಾನಯನ ನೀಡುತಿರುವ ವಾರ್ಷಿಕ ಸರ್ಕಾರದ ಹಂತದಲ್ಲಿ ಅನುದಾನವನ್ನು ಹೆಚ್ಚಿಸಲು | 
ಅನುದಾನವನ್ನು ಹೆಚ್ಚಿಸಲು ಸರ್ಕಾರ ಪ್ರಸ್ತಾವನೆ ಇರುವುದಿಲ್ಲ. 


ಗೊಂಡ ಕ್ರಮಗಳೇನು 
(ಊ) ನ 'ಫರಿಷತ್‌ ಸದಸ್ಯರುಗಳು ಹೆಚ್ಚಿನ[ ಈಗಾಗಲೇ ಪ್ರತಿ `ಪರ್ಷ ವಿಧಾನಸಭಾ/ವಿಧಾನಪರಿಷತ್ತು! 
[ತಾಲ್ಲೂಕು ಮತ್ತು ಜಿಲ್ಲೆಗಳನ್ನು ಪ್ರತಿಸದಸ್ಯರಿಗೆ ತಲಾ ರೂ.200 ಕೋಟಿಗಳ ಅನುದಾನ 
೧ಧಿಸುತಿರುವುದರಿಂದ ಇವರಗ ಅನುದಾನ ಹೆಚ್ಚಿಸುವ ಬಗ್ಗೆ ಸರ್ಕಾರದ 


ಅನುದಾನವನ್ನು ಹೆಚ್ಚಿಸಲು ಸರ್ಕಾರ 


L ಕ್ರಮವಹಿಸಬಾರದೇಕೆ? 


ಸಂಖ್ಯೆ: ಪಿಡಿಎಸ್‌ 26 ಕೆಎಲ್‌ಎಸ್‌ ೭2೦20 


Wad 


(ಬಿ.ಎಸ್‌.ಯಡಿಯೂರಪ್ಪ), 4 
ಮುಖ್ಯಮಂತ್ರಿ 


